ಚುಕ್ಕೆ ರಹಿತ ಪಶ್ಲೆ ಸಂಖ್ಯೆ 
ಉತ್ತರ ದಿನಾಂಕ 


ಕರ್ನಾಟಕ ವಿಧಾನ ಪರಿಷತ್ತು 
ಶ್ರೀ ಹೆಚ್‌. ಎಂ. ರಮೇಶ್‌ ಗೌಡ (ವಿಧಾನಸಭೆಯಿಂದ 
ಚುನಾಯಿತರಾದವರು) 


1103 
13.03.2020 


Ww 


ಪಶ್ನೆ 


ಉತ್ತರ 


G 


ಕಳೆದ 3 ವರ್ಷಗಳಲ್ಲಿ ರಾಜ್ಯದಲ್ಲಿ 
ಮಂಜೂರು ಆಗಿರುವ ಶುದ್ಧ 
ಕುಡಿಯುವ ನೀರಿನ ಘಟಕಗಳ 
ಸಂಖ್ಯೆ ಎಷ್ಟು ಕಾರ್ಯಾರಂಭ 
ಮಾಡಿರುವ ಘಟಕಗಳ ಸಂಖ್ಯೆ 
ಎಷ್ಟು (ವಿವರ ನೀಡುವುದು) 


ಕಳೆದ 3 ವರ್ಷಗಳಲ್ಲಿ ರಾಜ್ಯದೆ ಗ್ರಾಮೀಣ ಪ್ರದೇಶಗಳಲ್ಲಿ 7620 ನೀರು 
ಶುದ್ಧೀಕರಣ ಘಟಕಗಳು ಮಂಜೂರಾಗಿರುತ್ತದೆ. 


ರಾಜ್ಯದ ಗ್ರಾಮೀಣ ಜನವಸತಿಗಳಲ್ಲಿ ಈವರೆವಿಗೂ 17154 ನೀರು 
ಶುದ್ಧೀಕರಣ ಘಟಕಗಳನ್ನು ಕಾರ್ಯಾರಂಭಗೊಳಿಸಲಾಗಿದೆ. 
ಜಿಲ್ಲಾವಾರು ವಿವರಗಳನ್ನು ಅನುಬಂಧದಲ್ಲಿ ನೀಡಿದೆ. 
(ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆಯ 
ಪಂಚತಂತ್ರದ ದಿನಾಂಕ:06.03.2020ರ ದಾಖಲಾತಿ ಪ್ರಕಾರ) 


ಈಗಾಗಲೇ ನಿರ್ಮಿಸಿರುವ ಶುದ್ದೆ 
ಕುಡಿಯುವ ನೀರಿನ ಘಟಕಗಳಲ್ಲಿ 
ದುರಸ್ಲಿಗೆ ಎಷ್ಟು ಘಟಕಗಳು 
ಬಂದಿರುತ್ತವೆ; (ವಿವರ 
ನೀಡುವುದು) 


ರಾಜ್ಯದ ಗ್ರಾಮೀಣ ಪ್ರದೇಶಗಳಲ್ಲಿ '`'ಅನುಷ್ಠಾನಗೊಳಿಸಿರುವ ನೀರು 
ಶುದ್ಧೀಕರಣ ಘಟಕಗಳ ಪೈಕಿ 12602 ಘಟಕಗಳು 
ಕಾರ್ಯನಿರ್ವಹಿಸುತ್ತಿದ್ದು, 4552 ನೀರು ಶುದ್ಧೀಕರಣ ಘಟಕಗಳು 
ತಾತ್ಕಾಲಿಕವಾಗಿ ಕಾರ್ಯನಿರ್ವಹಿಸುತ್ತಿರುವುದಿಲ್ಲ. ಜಿಲ್ಲಾವಾರು 
ವಿವರವನ್ನು ಅನುಬಂಧದಲ್ಲಿ ನೀಡಿದೆ. 


ಶುದ್ಧ ಕುಡಿಯುವ ನೀರಿನ 
ಘಟಕಗಳನ್ನು ಸ್ಥಾಪನೆ ಮಾಡಲು 
ಇರುವ ಮಾನದಂಡಗಳೇನು; 


ರಾಜ್ಯದ ಗ್ರಾಮೀಣ ಜನೆವಸತಿಗಳಲ್ಲಿ ಹೊಸದಾಗಿ ನೀರು ಶುದ್ಧೀಕರಣ 
ಘಟಕಗಳನ್ನು ಅಳವಡಿಸಲು ನೀರು ಕಲುಷಿತ ಹೊಂದಿರುವ 
ಜನವಸತಿಗಳಲ್ಲಿ ಮಾತ್ರ ನೀರು ಶುದ್ಧೀಕರಣ ಘಟಕಗಳನ್ನು 
ಅಳವಡಿಸಲು ಕ್ರಮವಹಿಸಲಾಗುತ್ತಿದೆ. 


ಶುದ್ಧ ಕುಡಿಯುವ ನೀರಿನ 
ಘಟಕಗಳ ನಿರ್ವಹಣೆಯನ್ನು 
ನಿರ್ವಹಿಸುವವರು ಯಾರು? 


ಗ್ರಾಮೀಣ ಕಡಯಾವ ನೀರು'ಮತ್ತು ನೈರ್ಮಲ್ಯ ಇಲಾಖೆಯ ಟೆಂಡರ್‌ 
ಮುಖೇನ ಅನುಷ್ಠಾನಗೊಳಿಸಿರುವ ನೀರು ಶುದ್ಧೀಕರಣ ಘಟಕಗಳನ್ನು 
ಅನುಮೋದನೆಯಾದ ಸಂಸ್ಥೆ 1 ಗುತ್ತಿಗದಾರರೇ 5 ವರ್ಷಗಳ 
ಅಧಿವರೆಗೆ ನಿರ್ವಹಣೆಮಾಡಬೇಕಾಗಿರುತ್ತದೆ. 


ಸಹಕಾರ ಸಂಘ / ಸಂಸ್ಥೆ ಮುಖೇನ ಅನುಷ್ಠಾನಗೊಳಿಸಿರುವ ನೀರು 
ಶುದ್ಧೀಕರಣ ಘಟಕಗಳನ್ನು ಸಹಕಾರ ಸಂಸ್ಥೆರವರೇ ಅನುಷ್ಠಾನಗೊಳಿಸಿ, 
ನಿರ್ವಹಣೆ ಮಾಡಬೇಕಾಗಿರುತ್ತದೆ. 

ಕೆ.ಆರ್‌.ಐ.ಡಿ.ಎಲ್‌.ಸಂಸ್ಥೆಗೆ ನೀಡಿದ ನಿರ್ವಹಣೆಯು 
ಕೊನೆಗೊಂಡಿದ್ದು ಹಾಗೂ ಇತರೆ ಅನುದಾನದಲ್ಲಿ (MPLAD/ 
MLALAD/ GP/CSR/HKRDB/Others) ನಿರ್ಮಿಸಿರುವ ಘಟಕಗಳ 
ಪೈಕಿ, ನಿರ್ವಹಣೆಯ ಅವಧಿ ಮುಗಿದಿರುವ/ ನಿರ್ವಹಣೆ ಸಮಸ್ಯೆ 
ಇರುವ ಘಟಕಗಳಿಗೆ ನಿರ್ವಹಣೆಗಾಗಿ ಟೆಂಡರ್‌ ಕರೆದು, 
ಅನುಮೋದನೆಯಾದ ಸಂಸ್ಥೆಯೊಂದಿಗೆ ಕರಾರು ಮಾಡಿಕೊಂಡು, 
ಮುಂದಿನ 5 ವರ್ಷಗಳ ಅವಧಿವರೆಗೆ ನಿರ್ವಹಣೆಗಾಗಿ ಘಟಕಗಳನ್ನು 
ಹಸ್ತಾಂತರ ಮಾಡಲು ಕ್ರಮವಹಿಸಲಾಗಿದೆ. 


ವಾರ್ಷಿಕ 


ಸಂ:ಗ್ರಾಕುನೀ&ನೈಇ 86 ಗ್ರಾನೀಸ(5)20 


$5, $7 
Ba 
(ಕೆ.ಎಸ್‌ ಈಶ್ವರಪ್ಪ) 


ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು 


ಅನುಬಂಧ-1 
ಚುಕ್ಕೆ ರಹಿತ ಪ್ರಶ್ನೆ ಸಂಖ್ಯೆ : 886 (1103)ರ ಲಗತ್ತು 


ರಾಜ್ಯದ ಗ್ರಾಮೀಣ ಪ್ರದೇಶಗಳಲ್ಲಿ ಅನುಷ್ಠಾನಗೊಳಿಸಿರುವ ನೀರು ಶುದ್ದೀಕರಣ ಘಟಕಗಳ ವಸ್ತು-ಸ್ಥಿತಿ ವಿವರ: 


ಅನುಷ್ಠಾನಗೊಳಿಸಿರುವ | ಕಾರ್ಯನಿರ್ವಿಸುತ್ತಿರುವ | Mar. rR 
ಘಟಕಗಳ ಸಂಖ್ಯೆ ಘಟಕಗಳ ಸಂಖ್ಯೆ ಘಟಕಗಳ ಸಂಖ್ಯ 
1 |ಬಾಗಲಕೋ 810 581 229 
2 |ಬಳ್ಳಾರಿ 774 563 211 
3 |ಬಳಗಾಂ 1285 1007 278 
4 292 223 69 
5 |ಬೆಂಗಳೂರು (ಗ್ರಾ) 606 580 26 
6 [ಬೀದರ್‌ 381 167 214 
94 
8 |ಬಿಕ್ಕಬಳ್ಳಾಪುರ 576 522 54 
9 |ಜಿಕ್ಕಮಗಳೊರು 215 157 58 
10 |ಜಿತದುರ್ಗ 1040 803 237 
11 |ದಣಕನಡೆ 149 RT) 
12 [ದಾವಣಗರ 771 


28 [ಉತ್ತರ ಕನ್ನಡ 243 
29 |ವಿಜಯಪುರ 853 
30 [ಯಾದಗಿರಿ 341 


| ಒಟ್ಟು : 17154 12602 4552 


ಟಿಪ್ಪಣಿ: ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆಯ ಪಂಚತಂತ್ರದ ದಿನಾಂಕ:06.03.2020ರ ದಾಖಲಾತಿ ಪ್ರಕಾರ 


